May 2013 


JOIP 


ನಿಸರ್ಗದೆಡೆಗೆ ಪಯಣ 


BANNERUGHATTA 


WY WILDLIFE 

CONSERVATION 
GROUP 


ARR 


MAY 2013 


ಕಾನನ 


ನಿಸರ್ಗದೆಡೆಗೆ ಪಯಣ 


* ನಮ್ಮ ದುಃಖಕ್ಕೆ ಮೂಲ 
* ಹಮ್ ಹೋಂಗೆ ಕಾಮಿಯಾಬ್ ಏಕ್ ದಿನ್ 
* ಬುಗಡಿಕಲ್ ಭಾಗ - 2 
* ಹಕ್ಕಿಲೋಕ 
* వివి అంరణ 
* ಬರೆ (ಕವನ) 


ಸಂಪಾದಕರು : ಅಶ್ವಥ ಕೆ.ಎನ್ ವಿನ್ಯಾಸ : ನಾಗೇಶ್ ಓ . ಎಸ್ 
ಲೇಖಕ ವೃಂದ : ಸ್ವಾಮಿ ಸಾಖ್ಯಾನಂದ ಮಹಾರಾಜ್ ಅನಿತ ನರೇಶ್ ಮಂಚಿ, 

ನಾಗೇಶ್. ಓ .ಎಸ್ , ಅಶ್ವಥ.ಕೆ.ಎನ್, ಶಂಕರಪ್ಪ .ಕೆ. ಪಿ, ಕೃಷ್ಣ ನಾಯಕ್, 
ಕರಡು ತಿದ್ದುಪಡಿ : ಮುರಳಿ. ಎಸ್ . 


JWDI) ez : Tamil Yeoman Butterfly 


kuumal mag gmar . com 


7 


% 


. 


47 


ಸಂಪಾದಕೀಯ 
, World Migratory Bird Day 


ಭಾರತದ ದಕ್ಷಿಣ ಪ್ರಸ್ಥಭೂಮಿಯು ಮಾನ್ಸೂನ್ ಎಲೆ ಉದುರುವ ಕಾಡುಗಳು ನಿತ್ಯ ಹರಿದ್ವರ್ಣ ಕಾಡುಗಳಂತೆ 
ದಟ್ಟವಾಗಿ ಬೆಳೆಯುವುದಿಲ್ಲ, ಬದಲಾಗಿ ಇಲ್ಲಿನ ಮರಗಳ ನಡುವೆ ಬಿದಿರು, ಮುಳ್ಳಿನ ಮರಗಳು, ಪೊದೆಗಳು ಮತ್ತು 
ಒರಟು ಜಾತಿಯ ಹುಲ್ಲು ಬಳ್ಳಿಗಳು ಬೆಳೆದಿರುತ್ತವೆ ಈ . ಎಲೆ ಉದುರುವ ಕಾಡಿನಲ್ಲಿ ಮರಗಳು ಸುಂದರವಾದ 
ಅಗಲವಾದ ಎಲೆಗಳನ್ನು ಬಿಡುತ್ತವೆ . ಮತ್ತೆ ಬೇಸಿಗೆ ಕಾಲದಲ್ಲಿ ಬಿಸಿಲನ್ನು ಎದುರಿಸಲಾಗದೆ ಮರಗಳು ತಮ್ಮ 
ಎಲೆಗಳನ್ನು ಉದುರಿಸಿ ಬೋಳಾಗಿ ಆಸ್ತಿಪಂಜರದಂತೆ ನಿಲ್ಲುತ್ತವೆ. ಇಂತಹ ಕಾಡುಗಳಲ್ಲಿ ಕೆಲವು ಅಪರೂಪದ ಎಂದೂ 
ಕಾಣದ ಹಕ್ಕಿಗಳು ಇದ್ದಕ್ಕಿದ್ದಂತೆ ಕಾಣಿಸಿಕೊಳ್ಳುವುದನ್ನು ಪಕ್ಷಿ ವೀಕ್ಷಕರು ಕಂಡಿದ್ದಾರೆ. 


- ವ್ಯಾಗ್ನೆಲ್, ಗೋಲ್ಡನ್ ಓರಿಯೋಲ್, ಹೆಬ್ಬಾತುಗಳಂತಹ ಇತರ ಜಲಪಕ್ಷಿಗಳು ವಲಸೆ ಬರುತ್ತವೆ, ಪ್ರತಿ ವರ್ಷ 
ಹಕ್ಕಿಗಳು ಸುಮಾರು ಮೂವತ್ತೈದು ಸಾವಿರ ಕಿಲೋ ಮೀಟರುಗಳಷ್ಟು ದೂರದ ಉತ್ತರ ಧ್ರುವದಿಂದ ದಕ್ಷಿಣ ಧ್ರುವಕ್ಕೆ 
ವಲಸೆ ಬರುತ್ತವೆ. ಇನ್ನೂ ಹೆಬ್ಬಾತುಗಳಂತಹ ಹಕ್ಕಿಗಳು ಹಿಮಾಲಯದಂತಹ ಮೂವತ್ತು ಸಾವಿರ ಅಡಿ ಎತ್ತರದ 
ಪರ್ವತಗಳನ್ನು ದಾಟಿ ಭಾರತಕ್ಕೆ ವಲಸೆ ಬರುತ್ತವೆ. 


ಈ ವಲಸೆ ಹಕ್ಕಿಗಳಿಗೆ ಹೊಂದುವ ಹವಾಮಾನ, ಆಹಾರ, ಆವಾಸಗಳು ಇಲ್ಲಿ ಇರುವುದರಿಂದ ಸಾವಿರಾರು 
ಕಿಲೋ ಮೀಟರ್ ದೂರದ ಪ್ರದೇಶಗಳಿಂದ ದಕ್ಷಿಣ ಪ್ರಸ್ಥಭೂಮಿಗೆ ವಲಸೆ ಬರುತ್ತವೆ. ಈ ವಲಸೆ ಹಕ್ಕಿಗಳ 
ಆವಾಸಗಳಾದ ಚೌಗುಪ್ರದೇಶ, ಕೆರೆಗಳು, ಕರಾವಳಿ ಪ್ರದೇಶಗಳು, ಜಲಪಾತಗಳು, ಗೋಮಾಳ, 
ಕೃಷಿಭೂಮಿಯಂತಹ ಪೋಷಣಾ ನೆಲೆಗಳು ಹಾಳಾಗದಂತೆ ಸಂರಕ್ಷಿಸುವುದು ನಮ್ಮೆಲ್ಲರ ಹೊಣೆ!. . 


ಅರಣ್ಯ , ವನ್ಯಜೀವಿ, ಪರಿಸರ ಸಂರಕ್ಷಣೆ, ವಿಜ್ಞಾನ, ವನ್ಯಜೀವಿ ಛಾಯಾಚಿತ್ರ , ಕವನ, ಕಥೆಗಳು ಹಾಗೂ ಲೇಖನಗಳನ್ನು 


ತಾವೂ ಕಾನನಕೆ . ಬರೆಯಬಹುದು. 


Wildlife Conservation Group 


ಬುಗರಿಕಲ್ ಭಾಗ- 2 


ಕತ್ತಲಾಗುತ್ತಿದೆ ಎಂದು ಸುತ್ತಣ ಪ್ರಪಂಚಕ್ಕೆ ಸಾರಿ ಹೇಳುತ್ತಿರುವ ಹಕ್ಕಿಗಳ ನಾದ, ಮನೆಗಳಿಗೆ ಹೊರಡಲು 
ತಮ್ಮ ತಮ್ಮ ಮಕ್ಕಳನ್ನು ಕರೆಯುತ್ತಿರುವ ಜಾನುವಾರುಗಳ ಕೂಗು, ನಾಳೆ ಸಿಗುತ್ತೇನೆ ಬರಲೆ . . . ಬಾಯ್ ” ಎಂದು 
ಹೇಳಿ ಹೊರಡಲು ಸನ್ನದ್ಧವಾಗಿ ಪಡುವಣದಲ್ಲಿ ನಿಂತಿರುವ ಕೆಂಪನೆಯ ಸೂರ್ಯ ಎಲ್ಲವೂ ನಮಗೆ ಅರಿವಿಲ್ಲದಂತೆ 
ಬುಗರಿಕಲ್ ನೈಟ್ ಟ್ರಕ್ಕಿಂಗ್ ಗೆ ಹೊರಟಿದ್ದ ತ್ರಿಮೂರ್ತಿಗಳಾದ ಅಶ್ವಥ್, ಶಂಕರಪ್ಪ ಹಾಗೂ ನನ್ನ ಕಾಲುಗಳನ್ನು ಸ್ಪೀಡ್ 
ಮಾಡಿದವು . 

ಅಂದು ಗೌರ್ಮೆಂಟ್ ಹಾಲಿಡೇ ಇದ್ದುದರಿಂದ ನಮ್ಮ ಬುಗರಿಕಲ್ ನ ಮೊದಲ ಭೇಟಿಯಲ್ಲಿಯೇ ಬೇಸಿಗೆ 
ಮುಗಿಯುವುದರೊಳಗೆ ಮತ್ತೊಮ್ಮೆ ಬರಬೇಕೆಂದು ಧೃಢನಿರ್ಧಾರ ಮಾಡಿದ್ದ ನಮಗೆ ಇದೇ ಪ್ರಶಸ್ತವಾದ ದಿನ ಎಂದು 
ಸಂಜೆ ನಮ್ಮ ಸಲಕರಣೆಗಳನ್ನು, ರಾತ್ರಿ ಊಟವನ್ನು ಪ್ಯಾಕ್ ಮಾಡಿಕೊಂಡು ಕಾಡಿನ ಕಡೆ ಹೊರಟೆವು. ನಮ್ಮ 
ಡಿಪಾರ್ಚರ್ ಏನೋ ಕರೆಕ್ಸ್ ಸಮಯಕ್ಕೆ ಆದರೂ ನಮ್ಮ ಜರ್ನಿ ಟೈಮ್ ಲೆಕ್ಕಿಸುವುದರಲ್ಲಿ ತಪ್ಪಾಗಿದ್ದುದರಿಂದ ವಾಚ್ 
ಟವರ್ ಮುಟ್ಟಬೇಕೆಂದಿದ್ದ ನಮ್ಮ ಗುರಿ ಸ್ವಲ್ಪ ಮುಂದೂಡಲ್ಪಟ್ಟಿತ್ತು. ನಮ್ಮ ಬರುವಿಕೆಯನ್ನು ನೈಟ್ ಡ್ಯೂಟಿ ಮೇಲಿದ್ದ 
ವಾಚರ್ಸ್ ಆದ ಮರಿಲಿಂಗಪ್ಪ ಮತ್ತು ರಘು ರವರಿಗೆ ಮೊದಲೇ ತಿಳಿಸಿದ್ದರಿಂದ ಅವರು ನಮ್ಮ ಬರುವಿಕೆಯನ್ನು 
ಕಾಯುತ್ತಿದ್ದರು. ತಂಪಾಗಿ ಸುಯ್. . . ಎಂದು ಬೀಸುವ ಗಾಳಿ ಕಾನನದ ನೀರವ ಮೌನ, ಆಗೊಮ್ಮೆ ಹೀಗೊಮ್ಮೆ 
ಕೇಳಿಸುವ “ ಚುಳುಕ್ . . ಚುಳುಕ್. . . ಚುಳುಕ್ " . .,ನೈಟ್ ಜಾರ್ , ಗೂಬೆ ಹಾಗೂ ಕೆಲವು ಪ್ರಾಣಿಗಳ ಸದ್ದನ್ನು 
ಆಲಿಸುತ್ತಾ ವಿಶ್ರಮಿಸಿ,ಊಟ ಮುಗಿಸಿದ ನಾವು ಕತ್ತಲೆರಾಜನ ಜೊತೆ ಟಾರ್ಚ್ ಹಿಡಿದು ಪ್ರಾಣಿ ನೋಡಲು ಜಗಳವಾಡಿ 
ಕಾಡನ್ನು ಶೋಧಿಸಿ ಯಾವ ಪ್ರಾಣಿಗಳು 
ಕಾಣದಿದ್ದುದಕ್ಕೆ ಸೋತು ಕತ್ತಲೆರಾಜ ನಿಗೆ 
ಶರಣಾದೆವು. 

ತಮ್ಮ ಜೀವನದ ಅರ್ಧಭಾಗವನ್ನು ಕಾಡಿನಲ್ಲೇ 
ಕಳೆಯುವ ವಾಚರ್ ಗಳ ಅನುಭವಗಳನ್ನು ತಿಳಿಯಲು 
ಕೌತುಕನಾಗಿದ್ದ ನಾನು “ನೀವು ಈ ಕಾಡಲ್ಲಿ ತುಂಬಾ 
ವರ್ಷಗಳಿಂದ ಕೆಲ್ಸ ಮಾಡ್ತಿದೀರಲ್ಲ, ಈ ಹಸಿರು 
ತಂಪಾದ ಗಾಳಿ ಪ್ರಾಣಿಗಳು ಎಲ್ಲಾ ನಿದ್ದೆ ಖುಷಿ 
ನೀಡಿರ್ಬೇಕು ಅಲ್ವ ” ಎಂದೆ. “ ಅಯ್ಯೋ ಸುಮ್ಮೆ ಇರಿ 
ಸ್ವಾಮಿ ಇತ್ತಿಂತ ಕೂಲಿ ಕೆಲ್ಲ ಉತ್ಮಹತ್ತೂ ದುಡ್ಡು 


ಬುಗರಿಕಲ್ ಟವರ್ ನಾನು ಮೊದಲೇ ತಿಳಿಸಿರುವಂತೆ ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನದ ದಕ್ಷಿಣ 
ಭಾಗದಲ್ಲಿ ಕಂಡುಬರುತ್ತದೆ. ಅಕ್ಕ ಪಕ್ಕದಲ್ಲಿರುವ ಎರಡು ಸಣ್ಣ ಕೆರೆಗಳು ಟವರ್‌ ಮೇಲಿಂದ ನೋಡಿದರೆ ಕಾಣುವ 
ವಿಶಾಲವಾದ ವನ್ಯರಾಶಿ ಅಲ್ಲಿ ಉಳಿಯುವಂತೆ ಪ್ರೇರೇಪಿಸಿತ್ತು. ನಾವು ಕಾಡಿನಲ್ಲೇ ಇದ್ದುದರಿಂದ ಮುಂಜಾನೆ 
ಪಕ್ಷಿವೀಕ್ಷಣೆಗೆ ಪ್ರಶಸ್ತವೆಂದು, ಬೇಗನೆ ಎದ್ದು ವಾಚರ್ ಗಳಿಗೆ ವಂದಿಸಿ , ಪಕ್ಷಿವೀಕ್ಷಣೆ ಮಾಡುತ್ತಾ, ಕ್ಯಾಮೆರಾದಲ್ಲಿ 
ಸೆರೆಹಿಡಿಯುತ್ತಾ, ಟವರ್ ಪಕ್ಕದಲ್ಲಿದ್ದ ಕೆರೆಗೆ ಬರುವಷ್ಟರಲ್ಲಿ ಸೂರ್ಯ ಸ್ವಲ್ಪ ಬಿಸಿ ಮುಟ್ಟಿಸುವಷ್ಟು ಮೇಲೇರಿದ್ದ. “ಏಯ್. 
. ಕೆಳುಸ್ತಾ ಆನೇ ಕೂಕೊಂಡುದ್ದು ? ಆನೆ ನೀರ್ ಕುಡ್ಯಕ್ಕೆ ಬರ್ಬೋದು, ಈಗ ಇಲ್ಲೇ ಇದ್ರೆ ನೋಡ್ರಪ್ಪ ಆನೆ ನೋಡಕ್ಕೆ 
ಒಳ್ಳೆ ಚಾನ್ಸ್ ” ಎಂದು ದೂರದಲ್ಲಿ ಕೂಗಿದ. ಆನೆಯ ಕೂಗನ್ನು ಕೇಳಿಸಿಕೊಂಡು ಅಶ್ವಥ್ ರವರು ಪಕ್ಷಿವೀಕ್ಷಣೆಯಲ್ಲಿ 
ನಿರತರಾಗಿದ್ದ ನಮಗೆ ಹೇಳಿದರು. ಇನ್ನೂ ನಿಶ್ಚಯಿಸದೆ ಮುಖ - ಮುಖ ನೋಡಿಕೊಳ್ಳುತ್ತಿದ್ದ ನಮ್ಮನ್ನು ಕಂಡು, “ ನಾವು 
ಹೋಗಬೇಕಾಗಿರೋ ದಾರೀಲೇ ಅವು ಇರ್ಬೇಕು ಅನ್ಸುತ್ತೆ. ಆ ಕಡೆ ಇಂದಾನೇ ಸೌಂಡ್ ಬಂದದ್ದು ಏನ್ ಮಾಡಾಣ? ” 
ಎಂಬ ಪ್ರಶ್ನೆಗೆ “ ಹೂ ಸರಿ ಆ ಹುಣಸೆ ಮರ ಅತ್ತಿ ಕೂತ್ಕಂಡ್ರೆ ಎಂಗೆ ?” ಎಂದು ಕೆರೆಯ ಪಕ್ಕದಲ್ಲಿಯೇ ಇರುವ 
ದೊಡ್ಡ ಹುಣಸೆ ಮರವನ್ನು ತೋರಿಸಿ ಶಂಕರಪ್ಪನವರು ಹೇಳಿದರು. 

ಒಳ್ಳೆ ಪ್ಲಾನ್, ಫೋಟೋನು 
ಚೆನ್ನಾಗಿ ಹಿಡಿಯೋದು ಎಂದು 
ಎಲ್ಲರೂ ಮರದ ಬುಡದಲ್ಲಿ 
ಚಪ್ಪಲಿಗಳನ್ನು ಮಾತ್ರ ಬಿಟ್ಟು 
ಬ್ಯಾಗ್ ಕೆಳಗಿಟ್ಟರೆ ಆನೆ ಕಣ್ಣಿಗೆ 
ಬಿದ್ದರೆ ತೊಂದರೆ ಎಂದು ತಿಳಿದು 
ಬ್ಯಾಗ್ ಕ್ಯಾಮೆರಾ ಎಲ್ಲವನ್ನೂ 

ತೆಗೆದುಕೊಂಡು ಅವರವರ ತೂಕ 
ತಡೆಯುವಷ್ಟು ದೊಡ್ಡದಾದ ಹಾಗೂ ಆನೆಗೆ ಎಟುಕದಷ್ಟು ಎತ್ತರದಲ್ಲಿರುವ ರೆಂಬೆಗಳನ್ನು ಹುಡುಕಿ ಕುಳಿತ ತಕ್ಷಣವೇ 
ನಾಟಕೀಯ ರೀತಿಯಲ್ಲಿ ಮೂರು ಜಿಂಕೆಗಳು ನೀರು ಕುಡಿಯಲು ಬಂದವು. ನಮ್ಮನ್ನು ಗಮನಿಸದ ಅಪ್ಪ , ಅಮ್ಮ , ಮರಿ 
ಜಿಂಕೆಗಳು ನಿಧಾನವಾಗಿ ಸಂತೃಪ್ತಿಯಿಂದ ನೀರು ಕುಡಿದು ಆಟವಾಡುತ್ತಾ, ನಮ್ಮ ಕ್ಯಾಮೆರಾಗೆ ಒಳ್ಳೆ ಫೋಸ್ ನೀಡಿ 
ಹೊರಟು ಹೋದವು. ಆನೆಯನ್ನು ಕಾಯುತ್ತಾ ಕುಳಿತಿದ್ದ ನಮಗೆ ಒಂದು ಘಂಟೆಯಾದರೂ ಆನೆ ಬಾರದಿದ್ದುದನ್ನು 
ಕಂಡು ಹೊಟ್ಟೆ ಹಸಿವನ್ನು ತಾಳಲಾರದೇ ಮರ ಇಳಿದು ಕೆರೆಯ ಪಕ್ಕದಲ್ಲಿಯೇ ಹೊರಡುವ ಕಾಲು ದಾರಿಯಿಡಿದೆವು. 
ಎರಡು ಹೆಜ್ಜೆ ಹೋಗುವಷ್ಟರಲ್ಲಿಯೇ ಬೇಲಿಯಲ್ಲಿ ಸರಸರ ಎಂಬ ಸದ್ದು ಕೇಳಿ ಮನದಲ್ಲಿ ಆನೆಯನ್ನೇ ಯೋಚಿಸುತ್ತಿದ್ದ 
ನಾನು ಆನೆಯೇ ಇರಬೇಕೆಂದು ರೆಡಿಯಾಗಿ ಒಡಲು ನಿಂತಿದ್ದೆ ಅಷ್ಟರಲ್ಲಿಯೇ “ ಶ್ . . . . . . " . . . . ಹಂದಿ . . . 
ಹಂದಿ ನಮ್ಮುಂದೆ ಈಗ ಪಾಸ್ ಆಯ್ತವೆ ಯಾರು ಅಲ್ಲಾಡೇಡಿ. ಶಂಕ್ರ ಫೋಟೊ ಹಿಡಿ ಸಕ್ಕತ್ತಾಗ್ ಬರ್ಬೇಕು ” ಎಂದ 
ಮುಂದಾಳಾದ ಅಶ್ವಥ್ ರವರ ಮೆಲ್ಲನೆಯ ಮಾತು ಕೇಳಿ ಸ್ವಲ್ಪ ಸಮಾಧಾನದಿಂದ ತಟಸ್ಥನಾಗಿ ನಿಂತೆ. 

- ಮುಂದುವರಿಯುವುದು . . . . 

- ನಾಗೇಶ್. ಓ . ಎಸ್ 


ಹಕ್ಕಿ ಲೋಕ 


ವೈಜ್ಞಾನಿಕ ಹೆಸರು : Megalalaima haemocephala 

ಇಂಗ್ಲೀಷ್ ಹೆಸರು : Coppersmith Barbet 


© WCC 


ಅದು ನಮ್ಮ ಪೋಟೋಗ್ರಫಿಯ ಕಲಿಕೆಯ ದಿನಗಳು, ಪಕ್ಷಿ ವೀಕ್ಷಣೆ ನಮ್ಮ ಕಸುಬಾದರೂ , ಹಕ್ಕಿಗಳ 
ಪೋಟೋಗ್ರಫಿಯ ಮೊದಲ ಪುಟ್ಟ ಹೆಜ್ಜೆಗಳು, ಆಗ ನಮ್ಮ ಬಳಿ ಇದ್ದಿದ್ದು ಒಂದು ಸಣ್ಣ ಸ್ಟಿಲ್ ಕ್ಯಾಮರ ಅದರಲ್ಲಿಯೇ 
ಹಕ್ಕಿಗಳ ಪೋಟೋಗ್ರಫಿ ಮಾಡಲು ಹೋಗಿ ಬರಿಗೈಯಲ್ಲಿ ಮರಳುತ್ತಿದ್ದದ್ದು. ಏಕೆಂದರೆ ಆ ಕ್ಯಾಮರದಲ್ಲಿ ನಾವು 
ಅಂದುಕೊಂಡ ಹಾಗೆ ಬರಬೇಕಲ್ಲ!, ಮರದ ಕೊಂಬೆಯ ಮೇಲೆ ಕುಳಿತ್ತಿರುವ ಹಕ್ಕಿ ಮಾತ್ರ ಪೊಕಸ್ ಆಗಿ, ಉಳಿದ 
ಬ್ಯಾಗೋಂಡ್ ಎಲ್ಲ ಬ್ಲರ್ ಆಗಿ ಬರಬೇಕು, 
ಪ್ರೇಮ್ ಹಾಗಿರಬೇಕು, ಹೀಗಿರಬೇಕು 
ಎಂದೆಲ್ಲ ಅಂದುಕೊಂಡರೂ ಅದು 
ಬರುತ್ತಿರಲ್ಲಿಲ್ಲ, ಇನ್ನೂ ಆ ಸಣ್ಣ 
ಕ್ಯಾಮರವನ್ನು ಹಕ್ಕಿಗೆ ತುಂಬ ಸಮೀಪ 
ತೆಗೆದುಕೊಂಡು ಹೋಗಬೇಕು, ಹಕ್ಕಿಗಳು 
ಇರಬೇಕಲ್ಲ!, ಬಾಲ ತೋರಿಸಿ ಹಾರಿ 
ಹೋಗುತ್ತಿದ್ದವು. ಗೂಡಿನಲ್ಲಿರುತ್ತಿದ್ದ ಮೊಟ್ಟೆ 
ಮರಿಗಳನ್ನು ಬಿಟ್ಟರೆ ಬೇರೆಯಾವ ದೊಡ್ಡ 
ಜೀವಿಗಳನ್ನು 

ಪೋಟೋಗ್ರಫಿ 
ಮಾಡಲಾಗುತ್ತಿರಲ್ಲಿಲ್ಲ . 

ಈ ರೀತಿ ಪೋಟೋಗ್ರಫಿ ಮಾಡಲು ಆಗುವುದಿಲ್ಲ!, ಹಕ್ಕಿಗಳಿಗೆ ಬಹಳ ಸಮೀಪದಲ್ಲಿ ನಿಂತು ಪೋಟೋ ತೆಗೆದರೆ 
ಮಾತ್ರ ತೆಗೆಯಲಾಗುವುದು ಎಂಬ ನನ್ನ ವಾದಕ್ಕೆ ಸಮ್ಮತಿಸಿದ ಗೆಳೆಯ ಶಂಕ್ರಪ್ಪ, ತೋಟದ ಕುಟೀರದ ಕೆಳಗೆ ಇರುವ 
ಕೆರೆಯಲ್ಲಿ ಒಂದು ಬೋಳಾಗಿರುವ ರೆಂಬೆಯನ್ನು ತಂದು ನೀರಿನ ಹಂಚಿನಲ್ಲಿ ನಿಲ್ಲಿಸಿ, ಎಷ್ಟು ಹತ್ತಿರ ಕುಳಿತು ಪೋಟೋ 
ತೆಗೆದರೆ ಚೆನ್ನಾಗಿ ಬರುವುದು ಎಂದು, ಒಂದು ಕಲ್ಲನ್ನು ಕೊಂಬೆಯ ಮೇಲೆ ಇರಿಸಿ , ಯಾವ ಆಂಗಲ್ ನಿಂದ ಎಷ್ಟು 
ದೂರದಿಂದ ಪೋಟೋ ತೆಗೆದರೆ ಬ್ಯಾಂಡ್ ಎಲ್ಲ ತುಂಬ ಬರಾಗಿ ಬರುತ್ತದೆ ಎಂದು ಪರೀಕ್ಷಿಸಿ, ಇಲ್ಲಿ ಹೈಡ್ 
ಮಡಗಿದರೆ ಸೂಕ್ತ ಎಂದು ನಿರ್ಧರಿಸಿದ್ದೆವು. 

ಕೆರೆಯ ನೀರಿನ ಅಂಚಿನಲ್ಲಿ ನಾವು ನೆಟ್ಟಿದ ಕೊಂಬೆಯ ಮೇಲೆ ಒಂದು ಕಿರು ಮಿಂಚುಳ್ಳಿ , ಮೀನುಗಳನ್ನು ಬೇಟೆ 
ಮಾಡಲು ಕುಳಿತುಕೊಂಡಿತ್ತು. ಈ ಕಿರು ಮಿಂಚುಳ್ಳಿಯು ಮೀನುಗಳ ಚಲನವಲನಗಳನ್ನು ಗಮನಿಸುತ್ತಾ ಚಂಗನೇ 
ನೀರಿಗೆ ಬಿದ್ದು ಮೀನನ್ನು ಬೇಟೆಮಾಡಿ ಕೊಂಬೆಯ ಮೇಲೆ ಕುಳಿತು ತಿನ್ನುತ್ತಿತ್ತು. ನಮಗೋ ಖುಷಿಯೋ ಖುಷಿ!, ನಾವು 
ನೆಟ್ಟಿದ್ದ ಕೊಂಬೆಯ ಮೇಲೆ ಹಕ್ಕಿಗಳು ಕೂರುತ್ತಿವೆ . ಅಲ್ಲಿ ಹೈಡ್ ಇಟ್ಟು ಪೋಟೋಗ್ರಫಿ ಮಾಡಬಹುದು ಎಂದು 


ಇಬ್ಬರೂನು ಒಂದು ಮರ ತೆಗೆದುಕೊಂಡು ಹೈಡ್ರ ಮಧ್ಯದಲ್ಲಿ ಈ ಕಡೆಯಿಂದ ಆ ಕಡೆಗೆ ತೂರಿಸಿ ಇಬ್ಬರು ಹೆಗಲ ಮೇಲೆ 
ಇಟ್ಟುಕೊಂಡು ಒಳ್ಳೆ ರಾಜರ ಕಾಲದಲ್ಲಿ ಮಹಾರಾಣಿಯನ್ನ ತೊಟ್ಟಿಲಲ್ಲಿ ಕುರಿಸಿಕೊಂಡು ಹೋಗುತರಲ್ಲ ಆ ತರ 
ಎತ್ಕಂಡು ಆ ದಿಬ್ಬ ಏರಿ ಆಲದ ಮರದ ಬಳಿ ತಂದು ಇಡೋ ಹೊತ್ತಿಗೆ ಸುಸ್ತಾಗಿದ್ವಿ . ಶಂಕ್ರಪ್ಪ ಸರಿಯಾಗಿ 
ಬೈದುಕೊಂಡು, ಬೇರೆ ತರನೇ ಹೈಡ್ ಮಾಡೋಕು ಎಂದು ಪ್ಲಾನ್ ಮಾಡ್ತಿದ್ದ. ಚಿಟ್ಟು ಕುಟುರಗಳು ಮರದ ಮೇಲೆ 
ಎಲೆಗಳ ನಡುವೆ ಕುಳಿತು “ ಟೊಕ್. . .ಟೆಕ್. . .ಟೆಕ್. . . ”ಎಂದು ಕೂಗುತ್ತಾ ಕುಳಿತ್ತಿದ್ದವು. 

ಹೈಡ್ ಸುಮಾರು ಒಂದು ವಾರ 
ಅಲ್ಲೆ ಹಾಗೆಯೆ ಬಿಟ್ಟು ಹಕ್ಕಿ ಬೆದರು 
ಬೀಳದಂತೆ ರೂಡಿ ಮಾಡಿ, ಮುರಳಿ ತನ್ನ 
ಹ್ಯಾಂಡಿ ಕ್ಯಾಮರದ ಜೊತೆಹೈಡ್ ಒಳಗಡೆ 
ದಿನ ಪೂರ್ತಿ ಕುಳಿತು ಒಂದೆರಡು ಸುಂದರ 
ಪೋಟೋ ತೆಗೆದು ಖುಷಿ ಪಟ್ಟರು. ಹಕ್ಕಿಯು 
ಕೂಡ ಬಹಳ ಸುಂದರವಾದ್ದದೆ ಬಿಡಿ!. 
ನೋಡಲು ಗುಬ್ಬಚ್ಚಿ ಗಾತ್ರದ ಪಾಚಿ ಹಸಿರು 
ಬಣ್ಣದ ಹಕ್ಕಿ , ಹೊಟ್ಟೆಯ ಭಾಗದಲ್ಲಿ ತಿಳಿ 

ಹಸಿರು, ತಲೆ ಕಪ್ಪು; ಕಣ್ಣಿನ ಸುತ್ತ 
ಹಳದಿಯುಂಗರವಿದ್ದು, ಹಣೆ ಮತ್ತು ಎದೆಯ ಭಾಗಗಳಲ್ಲಿ ಕೆಂಪು; ಗದ್ದ ಮತ್ತು ಕತ್ತು ಹಳದಿ; ಬೆನ್ನು , ರೆಕ್ಕೆ , ಬಾಲ 
ಪಾಚಿಹಸಿರು, ಚಿಕ್ಕ ಬಲಿಷ್ಠವಾದ ಕೊಕ್ಕು, ಕಾಲುಗಳು ಕೆಂಪು ಬಣ್ಣದ್ದು, ಕೊಕ್ಕಿನ ತಳದಲ್ಲಿ ಮೀಸೆಗಳಿರುತ್ತವೆ . ಈ 
ಮೀಸೆಗಳು ಪರಾಗ ಸ್ಪರ್ಶಕ್ರಿಯೆಯಲ್ಲಿ ಸಹಾಯಕವಾಗುತ್ತವೆ. ಕುಟುರಗಳು ಆಲ, ಅರಳಿ, ಅತ್ತಿ ಮುಂತಾದ 
ಹಣ್ಣುಗಳಿರುವ ಮರಗಳಲ್ಲಿ ಆಹಾರವನ್ನು ಅನ್ವೇಷಿಸುತ್ತಿರುತ್ತವೆ. 

ನಮ್ಮ ಬನ್ನೇರುಘಟ್ಟದಂತಹ ಕುರುಚಲು ಎಲೆ ಉದುರುವ ಕಾಡು ಒಂದು ದೊಡ್ಡ ಬೆಳೆಯುತ್ತಿರುವ ನಗರದ 
ಪಕ್ಕದಲ್ಲಿದೆ ಎಂದರೆ ಕಾಡು ನಶಿಸುತ್ತಿರುವ ಬಗ್ಗೆ ಉಹಿಸಬಹುದು. ಕಾಡಿನ ಸುತ್ತಲೂ ಒತ್ತುವರಿ , ಕಳ್ಳಬೇಟೆ, ಆವಾಸಗಳ 
ನಾಶ, ಮಾಲಿನ್ಯ ಒಂದಲ್ಲ ಎರಡಲ್ಲ ನೂರಾರು ಸಮಸ್ಯೆಗಳು ಬಿಡಿ!, ಅಂತಹದರಲ್ಲಿ ಕಾಡಿನ ನಡುವೆ ಕುಟುರಗಳ ಸದ್ದು 
ಕೇಳಿಸುತ್ತದೆ ಎಂದರೆ ಕಾಡಿನ ಆರೋಗ್ಯದಲ್ಲಿ ಚೈತನ್ಯ ಮೂಡುತ್ತಿದೆ ಎಂದರ್ಥ, ಇಂತಹ ಸುಂದರ ಪ್ರಾಣಿ- ಪಕ್ಕಿಗಳನ್ನು 
ಉಳಿಸಿಕೊಳ್ಳಬೇಕಾದರೆ ಕಾಡುಗಳ ಸಂರಕ್ಷಣೆ ಅತ್ಯಗತ್ಯ.! 


© WCG 


S 


- ಅಶ್ವಥ ಕೆ.ಎನ್ 


Photo by ML 


ಎ ಅಗಿ ವಿದ್ಯಾರ್ಥಿಗಾಗಿ ವಿಜ್ಞಾನ 


* ಜೀವಂತ ಕಂಪ್ಯೂಟರ್ ಗೆ ಒಂದು ಜೈವಿಕ ಸ್ವಿಚ್ಚು 





* ಕಬ್ಬಿಣ, ಪ್ಲಾಸ್ಟಿಕ್ , ಸಿಲಿಕಾನ್ ಇವೇ 
* ಮೊದಲಾದ ನಿರ್ಜೀವ ವಸ್ತುಗಳಿಂದ 

ಮಾಡಲ್ಪಟ್ಟ ಮೊಬೈಲು, ಕಂಪ್ಯೂಟರ್ ಇತರೆ 
ಎಲೆಕ್ಟ್ರಾನಿಕ್ ಉಪಕರಣಗಳಿಗೆ ಟ್ರಾನ್ಸಿಸ್ಟಿ 
ಜೀವಾಳ . ಟ್ರಾನ್ಸಿಸ್ಟರ್ ಬಳಸದ 
ಎಲೆಕ್ಟ್ರಾನಿಕ್ ವಸ್ತು ಇಲ್ಲವೇ ಇಲ್ಲ ! . 
ಸಿಲಿಕಾನ್ ನಿಂದ ತಯಾರಾದ ಟ್ರಾನ್ಸಿಸ್ಟರ್ 
ಒಂದು ಸ್ವಿಚ್ಚಿನಂತೆ ಕೆಲಸ ಮಾಡುತ್ತದೆ. 
ಇದನ್ನು ಆಪ್ ಆನ್ ಮಾಡಬಹುದು. ಒಂದು 
ಕಂಪ್ಯೂಟರ್ ನಲ್ಲಿ ಸುಮಾರು ಮಿಲಿಯನ್ 
ನಿಂದ ಬಿಲಿಯನ್ ನಷ್ಟು ಸಣ್ಣ ಸಣ್ಣ ಈ 

ಸ್ವಿಚ್ಚುಗಳು ಕೆಲಸ ಮಾಡುತ್ತವೆ. ಈ ಎಲ್ಲಾ 
ಕೀಲಿಗಳು ಜೊತೆಯಾಗಿ ಕೆಲಸ ಮಾಡುವುದರಿಂದಲೇ ಕಂಪ್ಯೂಟರ್ ನಲ್ಲಿ ನಾವು ಇಂಟರ್ನೆಟ್ಟು, ಫೇಸ್ಸುಕ್ಕು 
ನೋಡಬಹುದು. 


CPM 


ಇತ್ತೀಚೆಗೆ ಟಯೋಥೀ ಲೂ ಎಂಬ ವಿಜ್ಞಾನಿಯು ನಮ್ಮ ಜೀವಕೋಶದಲ್ಲಿ ಇರುವ DNA ಯನ್ನು ಬಳಸಿ ಅತಿ 
ಸೂಕ್ಷ್ಮ ಜೈವಿಕ ಟ್ರಾನ್ಸಿಸ್ಟರ್ ನ್ನು ರೂಪಿಸಿದ್ದಾರೆ . ಇದಕ್ಕೆ ಬಯೋ ಸ್ವಿಚ್ ಎಂದು ಕರೆದಿದ್ದಾರೆ . ಜೀವಕೋಶಗಳೇ 
ಬರಿಗಣ್ಣಿಗೆ ಕಾಣುವುದಿಲ್ಲ ಇನ್ನೂ DNA ಗಾತ್ರದ ಬಯೋ ಸ್ವಿಚ್ಚು ಬಹಳ ಚಿಕ್ಕದು. ಈ ಬಯೋ ಸ್ವೀಚ್ ನ್ನು ಸಾಮಾನ್ಯ 
ಕಂಪ್ಯೂಟರ್ ಗಳಲ್ಲಿ ಬಳಸಲು ಸದ್ಯಕ್ಕೆ ಸಾಧ್ಯವಿಲ್ಲದಿದ್ದರೂ ಇದನ್ನು ನಮ್ಮ ದೇಹದಲ್ಲಿ ಇರಬಹುದಾದ ಕ್ಯಾನ್ಸರ್ 
ಜೀವಕೋಶಗಳಲ್ಲಿ ಕಂಡುಹಿಡಿಯಲು ಇದನ್ನು ಬಳಸಬಹುದು ಎನ್ನುತ್ತಾರೆ ವಿಜ್ಞಾನಿಗಳು. 


- ಶಂಕರಪ್ಪ . ಕೆ. ಪಿ 


ಬರು 


ಎಲ್ಲಿಂದ ತರುತಿ ನೀರಾ..! 
ಜಲ ಭತ್ತಿ ಬರದಾಯ್ತು 
ತುಂಬಿ ತುಳುಕೊ ಕೆರೆಯು ಅಂಗಳವಾಯ್ತು 
ಮಳೆ ಕಾಣ ಬರ ಕ್ಷಾಮವಿಹುದು. 


ನದಿದಂಡೆ ಬಣಗುಡುತಿದೆ 
ಹಸುನೀಗಿ ಪ್ರಾಣ ಪಕ್ಷಿಯಾಗಿದೆ ಜಲಚರಕೆ 
ಮೀನೆಲುಬು ಹೊತ್ತು ಸಾಗಿದೆ ಇರುವೆ ಸಾಲು 
ದೂರದಲ್ಲೊಂದು ಹೆಮ್ಮರ ವಿಶ್ರಾಂತಿಯ ನಿತ್ಯಧಾಮ. 


ಮನುಜನ ಅತಿರೇಖಾವರಣಾ 
ಪ್ರಕೃತಿಯ ವಿಶ್ವರೂಪದರ್ಶನಾ 
ಅರಿತೆಂದು ನಿನಗೆ ಪರಿಪಾಠವಾಗಿದೆ 
ಪ್ರಕೃತಿಯ ಕಗ್ಗೂಲೆ ಅಂತರ್ ಜಲವೂ ಸ್ವಾಹಃ. 


ಜಲಶೋಧ ಜಲಕ್ಷಾಮ 
ಜೀವಜಲ 
ಜಲವೇ ಆಧಾರ ಜೀವ ಸಂಕುಲ 
ಕೃಪೆತೋರೋ ವರುಣಾ....... 


ಕೃಷ್ಣ ನಾಯಕ್ 


